ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಖಾಸಗಿ ಶಿಕ್ಷಣ ಸಂಸ್ಥೆಗಳು 
ಶ್ರೀ ರಘಹುನಾಥ್‌ರಾವ್‌ಮಲ್ಕಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 


1495 (1732) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕರಿಂದ ವಿಪರೀತ ಡೊನೇಷನ್‌ 
ಅಥವಾ ಶುಲ್ಕ ವಸೂಲಿ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ವಿದ್ಯಾರ್ಥಿಗಳಿಂದ ಇಂತಿಷ್ಠೆ ಡೊನೇಷನ್‌ ಅಥವಾ ಶುಲ್ಕವನ್ನು ತೆಗೆದುಕೊಳ್ಳಬೇಕೆಂದು ಸರ್ಕಾರ 
ಸುತ್ತೋಲೆ ಹೊರಡಿಸಿದೆಯೆೇಳ; ಸುತ್ತೋಲೆ ಪ್ರತಿ ಒದಗಿಸುವುದು) 


(ಇ) ಸರ್ಕಾರದ ಸೂಚನೆಗಿಂತ ಹೆಚ್ಚ. ಡೊನೇಷನ್‌ ಅಥವಾ ಶುಲ್ಕ ವಸೂಲು ಮಾಡಿರುವ ಶಾಲೆಗಳ 
ವಿರುದ್ಧ ಯಾವುದಾದರೂ ದೂರು ದಾಖಲಾಗಿದೆಯೇ ; ಇದ್ದಲ್ಲಿ, ಎಷ್ಟು ದೂರುಗಳು ದಾಖಲಾಗಿವೆ; 


Om! 


(ಸಂಪೂರ್ಣ ತಾಲ್ಲೂಕುವಾರು, ಶಾಲೆ/ಗಾಲೇಜುಗಳವಾರು ಮಾಹಿತಿ ನೀಡುವುದು) 


(ಈ) ಸರ್ಕಾರದ ಸೂಚನೆಗಿಂತ ಹೆಚ್ಚು ಡೊನೇಷನ್‌ ಅಥವಾ ಶುಲ್ಕ ವಸೂಲಿ ಮಾಡಿದ ಶಿಕ್ಷಣ ಸಂಸ್ಥೆಗಳ 
ವಿರುದ್ಧ ಸರ್ಕಾರ ಕೈಗೊಳ್ಳುವ ಕ್ರಮವೇನು ? 


